ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 224(1587) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಜಿ. ರಘು ಆಚಾರ್‌(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 
ವಿಷಯ: ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗಳ ವಿವಿಧ ಪ್ರಾಧಿಕಾರಗಳ ಸಭೆ ಬಗ್ಗೆ 


(ಅ) ಬೆಂಗಳೂರು ನಗರ ಅಬಿವೃದ್ಧಿ ಇಲಾಖೆಗೆ ಬರುವ ವಿವಿಧ ಪ್ರಾಧಿಕಾರಗಳಲ್ಲಿ ಕಳೆದ 
ಎರಡು ವರ್ಷಗಳಲ್ಲಿ ನಡೆದಿರುವ ಸಭೆಗಳ ಸಂಖ್ಯೆ ಎಷ್ಟು; (ಮಾಹಿತಿ ನೀಡುವುದು) 


(ಆ) ಈ ಪ್ರಾಧಿಕಾರಗಳ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯಗಳನ್ನು ಅನುಷ್ಠಾನ 
ಮಾಡುವಲ್ಲಿ ವಿಳಂಬ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ 
ಲೋಪದೋಷ ಸರಿಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? (ಮಾಹಿತಿ 
ಒದಗಿಸುವುದು) 


